ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಏಪ್ರಿಲ್ ೩ , ೨೦೧೪ ( ಚೈತ್ರ ೧೩ , ಶಕ ವರ್ಷ ೧೯೩೬ ) 
Bangalore, Thursday, April 3 , 2014 (Chaithra 13 , Shaka Varsha 1936 ) 


ಸಂಪುಟ ೧೪೯ 
Volume 149 


ಸಂಚಿಕೆ ೧೪ 
Issue 14 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಕುಕ 156 ಐಎಂಎಂ 2012, ಬೆಂಗಳೂರು, ದಿನಾಂಕ: 01ನೇ ಮಾರ್ಚ್, 2014, 
ಶ್ರೀ ಶಿವಲಿಂಗಯ್ಯ ಮೋಹನ್, ಸೈಂಟಿಫಿಕ್ ಆಫೀಸರ್‌, ಔಷಧ ನಿಯಂತ್ರಣ ಇಲಾಖೆ, ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ ಬಳ್ಳಾರಿ , 
ಇವರಿಗೆ ವೇತನ ಶ್ರೇಣಿ ರೂ .36300 - 900 - 39000 - 1050 - 45300 - 1200 - 52500 - 1350 - 53850ರ ಚೀಫ್ ಸೈಂಟಿಫಿಕ್ ಆಫೀಸರ್ ಹುದ್ದೆಗೆ ಸ್ಥಾನಪನ್ನ 
ಪದೋನ್ನತಿ ನೀಡಿ, ಹುಬ್ಬಳ್ಳಿ ಪ್ರಾದೇಶಿಕ ಜೇಷಧ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಖಾಲಿ ಇರುವ ಚೀಫ್ ಸೈಂಟಿಫಿಕ್ ಆಫೀಸರ್ ಹುದ್ದೆಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ .ಎನ್. ನರಸಿಂಹರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
P . R . 98 

( ಭಾ . ವೈ . ಪ ಮತ್ತು ಸಮನ್ವಯ ). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 262 ಪಿಎಂಎಂ 2013 , ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ , 2014 , 
ಶ್ರೀಮತಿ ಭಾರತಿ ಕುರಬರ ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಚೌಷಧ ಪರೀಕ್ಷಾ ಪ್ರಯೋಗಾಲಯ , ಬಳ್ಳಾರಿ, ಇವರನ್ನು ಪ್ರಾದೇಶಿಕ 
ಪರೀಕ್ಷಾ ಪ್ರಯೋಗಾಲಯ , ಹುಬ್ಬಳ್ಳಿ, ಇಲ್ಲಿ ಖಾಲಿ ಇರುವ ಜೂನಿಯರ್ ಸೈಂಟಿಫಿಕ್ ಆಫೀಸರ್ , ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ವರ್ಗಾಯಿಸಿ ನೇಮಿಸಿದೆ. 

ಈ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ವರ್ಗಾವಣೆ ಭತ್ಯೆಗಳಿಗೆ ಅರ್ಹರಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ. ಎನ್ .ನರಸಿಂಹರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ). 


P . R . 99 


( ೫೭) 


೫೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೩, ೨೦೧೪ 

ಭಾಗ ೨ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 108 ಪಿಐಎಂ 2014 , ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ , 2014, 
ಡಾ|| ಅಪರ್ಣ ಎಂ . ವಿ., ವೈದ್ಯಾಧಿಕಾರಿ , ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಯಲಹಂಕ, ಬೆಂಗಳೂರು ಜಿಲ್ಲೆ, ಇವರಿಗೆ ದಿನಾಂಕ: 
28 - 02 - 2014ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1)( ಎ) ರನ್ವಯ ಸ್ವ - ಇಚ್ಛಾ ನಿವೃತ್ತಿ 
ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ನರಸಿಂಹರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ ಮತ್ತು ಸಮನ್ವಯ ). 


P . B . 100 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಕಾಇ 163 ಎಲ್ಇಟಿ 2013 , ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ , 2014, 
ಸೂಚನೆ ಸಂಖ್ಯೆ:ಕಾಇ 163 ಎಲ್ಇಟಿ 2013 , ದಿನಾಂಕ:22 -02 -2014 ಭಾಗಶಃ ಮಾರ್ಪಡಿಸಿ, ಶ್ರೀ ಎ. ಸಿ.ತಮ್ಮಣ್ಣ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 32ರಡಿ ಚಿಕ್ಕಮಗಳೂರು 
ಇಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿ ಇರಿಸಲಾಗಿದೆ. 

ಮತ್ತು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 68ರಂತೆ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಯ ಹೆಚ್ಚಿನ ಪ್ರಭಾರದ ಪ್ರಭಾರ 
ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ನಾಗರತ್ನಮ್ಮ , 
P . R . 101 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
S . C . 100 

ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 321 ಎಲ್‌ಇಟಿ 2013 (1), ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ , 2014. 
ಈ ಕೆಳಕಂಡ ಜಂಟಿ ಕಾರ್ಮಿಕ ಆಯುಕ್ತರು (ವೇತನ ಶ್ರೇಣಿ ರೂ .40050 -1050 - 45300 - 1200 - 52500 -1350 - 56550), ಇವರುಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಅಪರ ಕಾರ್ಮಿಕ ಆಯುಕ್ತರ ( ವೇತನ ಶ್ರೇಣಿ ರೂ .48900 -1200 - 52500 - 1350 - 60600 -1500 - 63600) ಹುದ್ದೆಗಳಿಗೆ 
ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ತೋರಿಸಿರುವ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕ್ರ. ಸಂ 


ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಜೆ. ಟಿ. ಜಿಂಕಲಪ್ಪ, ಜಂಟಿ ಕಾರ್ಮಿಕ ಆಯುಕ್ತರು ಅಪರ ಕಾರ್ಮಿಕ ಆಯುಕ್ತರು (ಆಡಳಿತ ಮತ್ತು ಲೆಕ್ಕ ಪತ್ರ), 
( ಬಾಲ ಕಾರ್ಮಿಕ). 

ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಹುದ್ದೆಗೆ. 
ಶ್ರೀ ಎಸ್. ನರಸಿಂಹಮೂರ್ತಿ, ಜಂಟಿ ಕಾರ್ಮಿಕ | ಪ್ರತ್ಯೇಕ ಸ್ಥಳನಿಯುಕ್ತಿ ಆದೇಶ ಹೊರಡಿಸಲಾಗುವುದು . 
ಆಯುಕ್ತರು - ಜಂಟಿ ಕಾರ್ಯದರ್ಶಿ , ಕರ್ನಾಟಕ 
ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 
ಭದ್ರತಾ ಮಂಡಳಿ . 


P . R . 102 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ. ನಾಗರತ್ನಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 


S . C . 25 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೫೯ 


ಕ್ರಸಂ 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಕಾಣ 321 ಎಲ್ಇಟಿ 2013( 2), ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ , 2014 . 
ಈ ಕೆಳಕಂಡ ಉಪ ಕಾರ್ಮಿಕ ಆಯುಕ್ತರು ( ವೇತನ ಶ್ರೇಣಿ ರೂ .36300 - 900 - 39000 - 1050 - 45300 - 1200 - 52500 - 1350 - 53850 ), 
ಇವರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಜಂಟಿ ಕಾರ್ಮಿಕ ಆಯುಕ್ತರ ( ವೇತನ ಶ್ರೇಣಿ ರೂ .40050 - 1050 - 45300 -1200 - 52500 - 1350 - 56550 ), 
ಹುದ್ದೆಗಳಿಗೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ತೋರಿಸಿರುವ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಭಾಗ - 1 
ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಜಿ. ಮಂಜುನಾಥ, ಉಪ ಕಾರ್ಮಿಕ ಆಯುಕ್ತರು, | ಜಂಟಿ ಕಾರ್ಮಿಕ ಆಯುಕ್ತರು , ಕರ್ನಾಟಕ ಕಟ್ಟಡ ಮತ್ತು 
ಪ್ರಾದೇಶಿಕ–1, ಬೆಂಗಳೂರು. 

ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇಲ್ಲಿ 
ಶ್ರೀ ಟಿ.ಶ್ರೀನಿವಾಸ್ ಇವರ ವರ್ಗಾವಣೆಯಿಂದ ತೆರವಾದ 

ಹುದ್ದೆಗೆ. 
ಶ್ರೀ ಇ. ಲಕ್ಷ್ಮಪ್ಪ, ಉಪ ಕಾರ್ಮಿಕ ಆಯುಕ್ತರು, ಕಲ್ಯಾಣ ಆಯುಕ್ತರು, ಕಾರ್ಮಿಕ ಕಲ್ಯಾಣ ಮಂಡಳಿ ಇಲ್ಲಿ 
ಬೆಳಗಾವಿ ಪ್ರಾದೇಶಿಕ, ಬೆಳಗಾವಿ . 

ದಿನಾಂಕ:28 - 02 - 2014ರಂದು ಶ್ರೀ ಜೆ. ಎಂ . ಜಯದೇವಯ್ಯ 

ಇವರ ವಯೋ ನಿವೃತ್ತಿಯಿಂದ ತೆರವಾಗುವ ಹುದ್ದೆಗೆ. 

ಭಾಗ - 2 
ಶ್ರೀ ಟಿ.ಶ್ರೀನಿವಾಸ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜಂಟಿ ಕಾರ್ಮಿಕ ಆಯುಕ್ತರು, 
ಕನಿಷ್ಠ ವೇತನ ಮತ್ತು ಬಾಲ ಕಾರ್ಮಿಕ, ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿ ಶ್ರೀ ಜೆ. ಟಿ. ಜಿಂಕಲಪ್ಪ, ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ. ನಾಗರತ್ನಮ್ಮ , 
P . R . 103 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
S . C . 25 

ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 163 ಎಲ್ಇಟಿ 2013 , ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2014. 
ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಕಾರ್ಮಿಕ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 32ರಡಿ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿ 
ಇರಿಸಲಾಗಿದೆ ಹಾಗೂ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ನಿಯುಕ್ತಿಗೊಳಿಸಲಾಗಿದೆ. 

ಮತ್ತು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 68ರಂತೆ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಯ ಹೆಚ್ಚಿನ ಪ್ರಭಾರದ ಪ್ರಭಾರ 
ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ . 


ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ 
ಕ್ರ. ಸಂ 

ನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
1 | ಶ್ರೀ ಕೆ. ಬಿ . ನಾಗರಾಜ್ , ಕಾರ್ಮಿಕ ಅಧಿಕಾರಿ , ಬಳ್ಳಾರಿ. | ಸಹಾಯಕ ಕಾರ್ಮಿಕ ಆಯುಕ್ತರು, ಬೆಂಗಳೂರು ವಿಭಾಗ - 2 , 

ಬೆಂಗಳೂರು. 
ಶ್ರೀ ಕೆ.ಎಲ್. ರವಿಕುಮಾರ್, ಕಾರ್ಮಿಕ ಅಧಿಕಾರಿ , ಸಹಾಯಕ ಕಾರ್ಮಿಕ ಆಯುಕ್ತರು , ಬೆಂಗಳೂರು ವಿಭಾಗ - 1, 
| ಉಪ ವಿಭಾಗ - 5 , ಬೆಂಗಳೂರು. 

ಬೆಂಗಳೂರು. 
3 | ಶ್ರೀ ಎ. ಸಿ.ತಮ್ಮಣ್ಣ, ಕಾರ್ಮಿಕ ಅಧಿಕಾರಿ, ಮಂಡ್ಯ. ಸಹಾಯಕ ಕಾರ್ಮಿಕ ಆಯುಕ್ತರು, ಕನಿಷ್ಠ ವೇತನ ಸಲಹಾ 

ಮಂಡಳಿ , ಬೆಂಗಳೂರು. 


4 


. 


ಮಹಮದ್ ಜಹೀರ್ ಬಾಷಾ, ಕಾರ್ಮಿಕ ಅಧಿಕಾರಿ , 
ಮೈಸೂರು. 


ಸಹಾಯಕ ಕಾರ್ಮಿಕ ಆಯುಕ್ತರು, ಬೆಂಗಳೂರು ವಿಭಾಗ - 4 , 
ಬೆಂಗಳೂರು. 


ಸಿರಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೨ 


ಕ್ರ. ಸಂ 


5 . 


ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 

ನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ 
ಶ್ರೀಮತಿ ವಿನುತ ಎನ್., ಕಾರ್ಮಿಕ ಅಧಿಕಾರಿ , ಸಹಾಯಕ ಕಾರ್ಯದರ್ಶಿ -1, ಅಸಂಘಟಿತ ಕಾರ್ಮಿಕರ 
ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ | ಸಾಮಾಜಿಕ ಭದ್ರತಾ ಮಂಡಳಿ, ಬೆಂಗಳೂರು. 
ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆಂಗಳೂರು. 
ಶ್ರೀಮತಿ ಮೀನಾ ಪಾಟೀಲ್, ಕಾರ್ಮಿಕ ಅಧಿಕಾರಿ , ಸಹಾಯಕ ಕಾರ್ಯದರ್ಶಿ - 2 , ಅಸಂಘಟಿತ ಕಾರ್ಮಿಕರ 
ಉಪವಿಭಾಗ - 1, ಬೆಳಗಾವಿ . 

ಸಾಮಾಜಿಕ ಭದ್ರತಾ ಮಂಡಳಿ, ಬೆಂಗಳೂರು. 
ಶ್ರೀಮತಿ ವೀಣಾ ಎಸ್. ಆರ್ . ಕಾರ್ಮಿಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ , ಕರ್ನಾಟಕ ಕಟ್ಟಡ ಮತ್ತು ಇತರೆ 
ಚಿತ್ರದುರ್ಗ . 

ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ , ಬೆಂಗಳೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ. ನಾಗರತ್ನಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 


P . R . 104 
S . C . 100 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 132 ಎಲ್‌ಇಟಿ 2013, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ, 2014. 
ಈ ಕೆಳಕಂಡ ಸಹಾಯಕ ಕಾರ್ಮಿಕ ಆಯುಕ್ತರು (ವೇತನ ಶ್ರೇಣಿ ರೂ .28000 -700 -28800 -800- 33600 - 900- 39000 -1050 - 45300 
1200 -50100), ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಉಪ ಕಾರ್ಮಿಕ ಆಯುಕ್ತರ ( ವೇತನ 
ಶ್ರೇಣಿ ರೂ . 36300 - 900 - 39000 - 1050 - 45300 -1200 - 52500 - 1350 - 53850) ಹುದ್ದೆಗಳಿಗೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ 
ತೋರಿಸಿರುವ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ 
ಕ್ರ. ಸಂ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಎಸ್. ಬಿ. ರವಿಕುಮಾರ್, ಸಹಾಯಕ ಕಾರ್ಮಿಕ | ಉಪ ಕಾರ್ಮಿಕ ಆಯುಕ್ತರು, ಪ್ರಾದೇಶಿಕ –1, ಬೆಂಗಳೂರು 
ಆಯುಕ್ತರು , ವಿಭಾಗ -1, ಬೆಂಗಳೂರು. 

ಇಲ್ಲಿ ಶ್ರೀ ಜಿ. ಮಂಜುನಾಥ್, ಉಪ ಕಾರ್ಮಿಕ ಆಯುಕ್ತರು 

ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ. 
| ಶ್ರೀ ಗಿರೀಶ್ ಎಸ್. ಪಾಟೀಲ್, ಸಹಾಯಕ ಕಾರ್ಮಿಕ | ಉಪ ಕಾರ್ಮಿಕ ಆಯುಕ್ತರು, ಬೆಳಗಾವಿ ಪ್ರಾದೇಶಿಕ , ಬೆಳಗಾವಿ 
ಆಯುಕ್ತರು, ವಿಭಾಗ - 4 , ಬೆಂಗಳೂರು. 

ಶ್ರೀ ಇ. ಲಕ್ಷ್ಮಪ್ಪ, ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ. 
ಶ್ರೀ ಉಮೇಶ್ ಎ.ಎಚ್., ಸಹಾಯಕ ಕಾರ್ಮಿಕ ಉಪ ಕಾರ್ಮಿಕ ಆಯುಕ್ತರು, ಪ್ರಚಾರ ಮತ್ತು ಅಂಕಿ ಅಂಶ, 
| ಆಯುಕ್ತರು, ವಿಭಾಗ - 2 , ಬೆಂಗಳೂರು. 

ಕೇಂದ್ರ ಕಛೇರಿ, ಬೆಂಗಳೂರು . 
4 | ಶ್ರೀ ಶ್ರೀವಳ್ಳಿ ಎ . ಜೆ., ಸಹಾಯಕ ಕಾರ್ಮಿಕ ಉಪ ಕಾರ್ಮಿಕ ಆಯುಕ್ತರು, ನಿಯೋಜನೆ ಮೇಲೆ 
ಆಯುಕ್ತರು, ಚಿಕ್ಕಮಗಳೂರು. 

ಉಪ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ , ಬೆಂಗಳೂರು 
ಇಲ್ಲಿನ ಖಾಲಿ ಹುದ್ದೆಗೆ. 


ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಯ ಕಾರ್ಯಭಾರವನ್ನು ಜೈಷ್ಣತೆಯ ಮೇಲೆ ಹಿರಿಯ ಕಾರ್ಮಿಕ ಅಧಿಕಾರಿಗಳಿಗೆ ವಹಿಸಲು ಸೂಚಿಸಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ. ನಾಗರತ್ನಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 


P . R. 105 
S . C . 25 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 30 ಪೊಸಿಪ 2014, ಬೆಂಗಳೂರು, ದಿನಾಂಕ: 04ನೇ ಮಾರ್ಚ್, 2014. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ರವರುಗಳಿಗೆ ವೇತನ ಶ್ರೇಣಿ 
ರೂ .36300 -53850ರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್( ಸಿವಿಲ್ ) ( ನಾನ್ ಐಪಿಎಸ್ ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿ 
ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಭಾಗ ೨ 


೬೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 
ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು: 


ಕ್ರಸಂ 


ಚಲುವಾದಿ ಸಂಗಪ್ಪ, 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಸಿಐಡಿ, ಬೆಂಗಳೂರು. 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಡಿ. ಸಿ. ಆರ್. ಇ . ಬೆಂಗಳೂರು. 


ನ್ಯಾಮೇಗೌಡ, 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಸಿಪಿ, 
ಕಬ್ಬನ್ ಪಾರ್ಕ್ ಉಪವಿಭಾಗ, ಬೆಂಗಳೂರು. 


ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಮತ್ತು ಪಿ .ಆರ್. ಓ , 
ಪೊಲೀಸ್ ಆಯುಕ್ತರ ಕಛೇರಿ, ಬೆಂಗಳೂರು. 


ರವಿಕುಮಾರ್ ಹೆಚ್.ಎಲ್ . 
ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ವಿರಾಜಪೇಟೆ ಉಪವಿಭಾಗ , ಕೊಡಗು . 


ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, 
ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು. 


4 . 


ಹೊಳೆಹೊಸೂರ್‌, ಎನ್.ಎನ್. ಆರ್. 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಸಿಪಿ, 
ಸಿಸಿಆರ್‌ಬಿ, ಹುಬ್ಬಳ್ಳಿ - ಧಾರವಾಡ ನಗರ. 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಆಂತರಿಕ ಭದ್ರತಾ ವಿಭಾಗ, ಗುಲ್ಬರ್ಗಾ , 


ಪರಶುರಾಮಪ್ಪ ಅಮರಪ್ಪ ಕೊರವರ್ , 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಜೆಸ್ಕಾಂ, 
ಗುಲ್ಬರ್ಗಾ. 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಮತ್ತು 
ಉಪ ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಕೇಂದ್ರ, 
ಗುಲ್ಬರ್ಗಾ. 


6 


. 


ಹೆಚ್ . ಆರ್. ಧರಣೇಂದ್ರ, 
ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಮಳವಳ್ಳಿ ಉಪವಿಭಾಗ, ಮಂಡ್ಯ. 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಪರ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಎ) . 


P . R . 109 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 51 ಕೆಎಲ್‌ಎಂ 2012 , ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ, 2014 . 
ಕರ್ನಾಟಕ ಕಾನೂನು ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮರುನೇಮಕಾತಿ ಹೊಂದಿ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ 
ಸೇವೆ ಸಲ್ಲಿಸುತ್ತಿರುವ ಶ್ರೀ ಎಂ . ಗಣಪಯ್ಯ ಶೆಟ್ಟಿ , ವಿಶೇಷ ಕರ್ತವ್ಯಾಧಿಕಾರಿ , ಇವರ ಮರುನೇಮಕಾತಿ ಅವಧಿಯನ್ನು ದಿನಾಂಕ: 02 - 10 - 2013 ರಿಂದ 
ದಿನಾಂಕ: 31 - 03 - 2014 ರವರೆಗೆ ನೇಮಕ ಮಾಡಿ ಮುಂದುವರೆಸಲಾಗಿದೆ . ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಎಸ್ .ಸುಧಾಮಣಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 

( ಮಾನವ ಹಕ್ಕುಗಳು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


P . R . 106 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

ಭಾಗ ೨ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ನಅಇ 124 ಮೈಅಪ್ರಾ 2014 , ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ , 2014 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲೋಇ 22 ಸೆಎಸು 2014 ದಿನಾಂಕ : 10 - 02 -2014 ರನ್ವಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಥಳ 
ನಿಯುಕ್ತಿಗೊಂಡ ಶ್ರೀ .ಎನ್.ರವಿಕುಮಾರ್‌, ಕಾರ್ಯಪಾಲಕ ಅಭಿಯಂತರರು ಕಬಿನಿ ನಲಾ ವಿತರಣಾ ವಿಭಾಗ, ಟಿ. ನರಸೀಪುರ, ಮೈಸೂರು ಜಿಲ್ಲೆ. ಇವರನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : 
ನಅಇ 371 ಮೈಅಪ್ರಾ 2012 ದಿನಾಂಕ : 29 - 08 - 2013ರಲ್ಲಿ ಹೊಸದಾಗಿ ಸೃಜಿಸಿರುವ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


P . R. 107 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ63 ರೇಉನಿ 2013, ಬೆಂಗಳೂರು, ದಿನಾಂಕ: 19ನೇ ನವೆಂಬರ್, 2013. 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಮತ್ತು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತದ ಆರ್ಟಿಕಲ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 8( ಎ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಜಿ.ಸತೀಶ್, ಭಾ.ಆ. ಸೇ ., ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 
ನಿರ್ದೇಶಕರು ಇವರನ್ನು ಶ್ರೀ ಜಿ.ಎಸ್.ಶಿವಸ್ವಾಮಿ, ಭಾ . ಆ.ಸೇ ., ಹಿಂದಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರ ಸ್ಥಾನದಲ್ಲಿ 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಮತ್ತು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಉಮಾವತಿ, 

ಪೀಠಾಧಿಕಾರಿ ( ಪ್ರಭಾರ), 
PR, 108 

ತೋಟಗಾರಿಕೆ ಇಲಾಖೆ (ರೇಷ್ಮೆ). 
ಒಳಾಡಳಿತ ಸಚಿವಾಲಯ 


ಸ್ಥ 


ಅಧಿಸೂಚನೆ ಭಾಗ - 1 
ಸಂಖ್ಯೆ : ಒಣ 31 ಪೊಸಿಷ 2014, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ, 2014, 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ್ರ) ರವರುಗಳಿಗೆ ವೇತನ ಶ್ರೇಣಿ 
ರೂ .36300- 53850ರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ್ರ) ಹುದ್ದೆಗೆ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಖಾಲಿ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು: 
ಆರ್. ಜಿ . ಅಂಗಡಿ, 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ್ರ), 
ಸಹಾಯಕ ನಿರ್ದೇಶಕರು, 

ಬೆಳಗಾವಿ - ಖಾಲಿ ಹುದ್ದೆಗೆ. 
ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು. 
ಕೆ. ಡಿ.ಸಲಗಾರ, 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್( ಸಶಸ್ತ ), ಪಿ.ಆರ್. ಓ, 
ಡೆಪ್ಯೂಟಿ ಮಾರ್ಷಲ್, 

ಪೊಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು - ಶ್ರೀ ಎಂ . ಬಿ.ನಾಯ್ಡುರವರ 
ಕರ್ನಾಟಕ ವಿಧಾನಸಭೆ , ವಿಧಾನಸೌಧ, ಬೆಂಗಳೂರು, ವರ್ಗಾವಣೆಯಿಂದ ತೆರವಾಗುವ ಹುದ್ದೆ. 
ಎಸ್ . ಬಿ . ಭಂಡಿವಾಡ, 

ಡೆಪ್ಯೂಟಿ ಕಮೀಷನರ್ ಆಫ್ ಪೋಲೀಸ್, ಸಿ. ಎ. ಆರ್ ( ದಕ್ಷಿಣ), - 
ಮಾರ್ಷಲ್ ಕರ್ನಾಟಕ ವಿಧಾನಪರಿಷತ್ ಸಚಿವಾಲಯ, ಇಲ್ಲಿನ ಖಾಲಿ ಹುದ್ದೆಗೆ ಒಂದು ದಿನದ ಮಟ್ಟಿಗೆ ನೇಮಿಸಲಾಗಿದೆ. 
ವಿಧಾನಸೌಧ, ಬೆಂಗಳೂರು. 

ಮರುದಿನದಿಂದ ಮಾರ್ಷಲ್, ಕರ್ನಾಟಕ ವಿಧಾನಪರಿಷತ್ತು, 
ಬೆಂಗಳೂರು ಇಲ್ಲಿಗೆ ನಿಯೋಜಿಸಲಾಗಿದೆ. 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

ಅಧಿಸೂಚನೆ ಭಾಗ -2 
ಶ್ರೀ ಎಂ . ಬಿ .ನಾಯ್ತು, ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್ ( ಸಶಸ್ತ), ಪಿ . ಆರ್. ಓ , ಪೋಲೀಸ್ ಪ್ರಧಾನ ಕಛೇರಿ, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಮಾಂಡೆಂಟ್ , ಕೆ.ಎಸ್. ಆರ್. ಪಿ. ಮೌಂಟೆಡ್ ಕಂಪನಿ, ಮೈಸೂರು 
ಇಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಜಿ. ಭಟ್, 

ಸರ್ಕಾರದ ಅಪರ ಕಾರ್ಯದರ್ಶಿ , 
P . R . 110 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 107 ಹೊಸಿಪ 2011 , ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ , 2014 , 
ಶ್ರೀ . ಎಸ್.ಎಸ್.ನಾಯಕ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ಆರ್ಥಿಕ ಅಪರಾಧಗಳ ವಿಭಾಗ, ಸಿಐಡಿ, ಬೆಂಗಳೂರು 
ಇವರಿಗೆ ವೇತನ ಶ್ರೇಣಿ ರೂ .36300 - 53850ರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ (ಸಿವಿಲ್) ( ನಾನ್ ಐಪಿಎಸ್) ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮುಂಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ, ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎ . ಜಿ . ಭಟ್ , 

ಸರ್ಕಾರದ ಅಪರ ಕಾರ್ಯದರ್ಶಿ , 
P . B . 111. 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 04 SAS 2014 , Bangalore , Dated : 3rd February, 2014 . 
The services of Shri L . V . Nagarajan , IAS (KN:79), Chairman, Karnataka Urban Infrastructure Development & Finance 
Corporation (KUIDFC), Bangalore are withdrawn from Urban Development Department with immediate effect and posted until further 
orders as Additional Chief Secretary to Government, Finance Department. 

Shri L. V.Nagarajan , IAS, is also placed in additional charge of the post of Chairman , Karnataka Urban Infrastructure 
Development & Finance Corporation (KUIDFC ), Bangalore until further orders . 

Shri S .K .Pattanayak , IAS (KN :82), Additional Chief Secretary to Government, Home Department is placed in additional 
charge of the post of Chairman , Bangalore Development Authority relieving Shri. P . N .Sreenivasachary , IAS of additional charge . 

Shri. T.M .Vijay Bhaskar, IAS (KN :83), Principal Secretary to Government, Rural Development & Panchayat Raj Department 
is promoted to officiate in the Apex Scale of IAS carrying the pay scale of Rs.80 ,000 /- ( fixed ), with immediate effect and posted until 
further orders as Additional Chief Secretary to Government, Rural Development & Panchayat Raj Department. 

- Shri. P . B . Ramamurthy , IAS (KN:84 ), Managing Director, Karnataka State Industrial and Infrastructure Development 
Corporation (KSIIDC ), Bangalore is promoted to officiate in the Apex Scale of IAS carrying the pay scale of Rs .80 ,000/- ( fixed ), with 
immediate effect and Continued until further orders as Managing Director, Karnataka State Industrial and Infrastructure Development 
Corporation (KSIIDC ), Bangalore. 

Shri. D .Satya Murty , IAS (KN :84 ), Principal Secretary to Government,Water Resources Department is promoted to officiate 
in the Apex Scale of IAS carrying the pay scale of Rs.80 ,000 /- (fixed ), with immediate effect and posted until further orders as Additional 
Chief Secretary to Government, Urban Development Department vice Shri. P . N .Sreenivasachary , IAS transferred . 

Shri. D . N .Narasimha Raju , IAS (KN :84 ), Principal Secretary to Hon ble Chief Minister is promoted to officiate in the Apex 
Scale of IAS carrying the pay scale of Rs.80 ,000/- (fixed ), with immediate effect and Continued until further orders as Additional Chief 
Secretary to Hon ble Chief Minister. 

Shri.M . Madan Gopal, IAS (KN :84 ), Principal Secretary to Government, Health & Family Welfare Department is promoted to 
officiate in the Apex Scale of IAS carrying the pay scale of Rs.80 ,000 /- ( fixed ), with immediate effect and posted until further orders as 
Additional Chief Secretary to Government, Forest, Ecology & Environment Department vice Shri.N .Sivasailam , IAS transferred . 


PDF 837 Dos , Toowo, Jogger 2 , 9008 


ಭಾಗ ೨ 


Shri.P . Ravi Kumar, IAS (KN :84 ), Principal Secretary to Government, Transport Department is promoted to officiate in the 
Apex Scale of IAS carrying the pay scale of Rs.80 ,000 /- (fixed ), with immediate effect and posted until further orders as Additional Chief 
Secretary to Government, Energy Department vice Dr.Amita Prasad , IAS transferred . 

Shri.N . Sivasailam , IAS (KN :85), Principal Secretary to Government, Forest, Ecology & Environment Department is 
transferred with immediate effect and posted until further orders as Principal Secretary to Government, Health & Family Welfare 
Department vice Shri. M . Madan Gopal IAS transferred on promotion . 

Dr.Amita Prasad , IAS (KN :85 ), Principal Secretary to Government, Energy Department is transferred with immediate effect 
and posted until further orders as Director General , Administrative Training Institute , Mysore in the existing vacancy . 

Shri I. S. N .Prasad , IAS (KN :86 ), is continued as Principal Secretary to Government, Finance Department in the newly created 
post, until further orders . 

Shri. P .N .Sreenivasachary, IAS (KN :88 ), Principal Secretary to Government, Urban Development Department is transferred 
with immediate effect and posted until further orders as Principal Secretary to Government, Transport Department, vice Shri.P .Ravi 
kumar, IAS transferred on promotion . 

Shri. P .N . Sreenivasachary , IAS is also placed in additional charge of the post of Principal Secretary to Government, Social 
Welfare Department, relieving Shri. E .Venkataiah , IAS of additional Charge . 

Dr. Shalini Rajneesh , IAS (KN :89), Principal Secretary to Government, DP & AR (AR , Training & Political Pensions) is 
transferred with immediate effect and posted until further orders as Principal Secretary to Government, Women & Child Development 
and Empowerment of Differently Abled and Senior Citizens Department in the existing vacancy . 

Dr. Shalini Rajneesh , IAS (KN :89), is also placed in additional charge of the post of Principal Secretary to Government, 
DP & AR (AR , Training & Political Pensions) until further orders. 

By Order and in the name of the Governor ofKarnataka , 

U . H .Narayanaswamy, 

Under Secretary to Government, 
P . R . 118 

DP & AR (Services -1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
203 : 26708 04 Jul 2014 , 2307 soo , .2207 : 35€ O , 2014 . 
ಶ್ರೀ , ಕಪಿಲ್ ಮೋಹನ್, ಭಾ . ಆ . ಸೇ ., ವ್ಯವಸ್ಥಾಪಕ ನಿರ್ದೇಶಕರು , ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಡಿ. ಸತ್ಯಮೂರ್ತಿ ಭಾ . ಆ . ಸೇ ., ಇವರ ಮುಂಬಡ್ತಿಯಿಂದ ತೆರವಾಗಿರುವ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು .ಹೆಚ್. ನಾರಾಯಣಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 119 

2 .6 .20. 0 ( B83783 - 1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 75 SAS 2014 , Bangalore , Dated : 34 February, 2014 . 


Shri Ganga Ram Baderiya, IAS (KN :89 ), Regional Commissioner, Belgaum is transferred with immediate effect and posted 
until further as Secretary to Government (Panchayat Raj), Rural Development and Panchayat Raj Department, Bangalore in the 
existing vacancy. 

Shri V .B .Patil, IAS (KN : 97), Commissioner, Health and Family Welfare Services is transferred with immediate effect and 
posted until further as Regional Commissioner , Belgaum vice Shri Ganga Ram Baderiya , IAS , transferred . 

By Order and in the name of the Governor ofKarnataka , 


U .H .Narayanaswamy, 


Under Secretary to Government, 

DP & AR (Services -1). 


P . R . 120 


೬೫ 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೩ , ೨೦೧೪ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 04 ಸೆಅಸೆ 2014 , ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ, 2014 , 
ದಿನಾಂಕ: 03 - 02 - 2014ರ ಸರ್ಕಾರದ ಅಧಿಸೂಚನೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ, ಹುದ್ದೆಯ ಅಧಿಕ 
ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಶ್ರೀ . ಇ. ವೆಂಕಟಯ್ಯ , ಭಾ . ಆ. ಸೇ ., ಇವರನ್ನು ಅಧಿಕ ಪ್ರಭಾರದಿಂದ ಬಿಡುಗಡೆಗೊಳಿಸಿ ಶ್ರೀ ಪಿ.ಎನ್.ಶ್ರೀನಿವಾಸಾಚಾರಿ, 
ಭಾ . ಆ. ಸೇ ., ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ, ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿರುವ ಆದೇಶವನ್ನು 
ರದ್ದುಪಡಿಸಿ, ಶ್ರೀ . ಇ. ವೆಂಕಟಯ್ಯ , ಭಾ . ಆ . ಸೇ ., ಇವರನ್ನು ಮುಂದಿನ ಆದೇಶದವರೆಗೆ ಸದರಿ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು .ಹೆಚ್ . ನಾರಾಯಣಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 121 

ಸಿ. ಆ. ಸು . ಇ (ಸೇವೆಗಳು -1 ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 127 ಸೆಅಸೆ 2014, ಬೆಂಗಳೂರು, ದಿನಾಂಕ: 11ನೇ ಫೆಬ್ರವರಿ, 2014, 
ಶ್ರೀಮತಿ ಗುರ್ನೀತ್ ತೇಜ್, ಭಾ . ಆ. ಸೇ ., ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆ 
ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಹೆಚ್. ನಾರಾಯಣಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 122 

ಸಿ. ಆ . ಸು . ಇ (ಸೇವೆಗಳು - 1 ) . 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 1005 SAS 2013, Bangalore, Dated : 11th February , 2014 . 
The following IAS officers borne on Karnataka Cadre are promoted to officiate in the Junior Administrative Grade of IAS 
carrying the pay scale of Pay Band- 3 Rs. 15600 - 39100 + GP 7600 with effect from the dates shown against their names and continued 
in the posts presently held by them until further orders: 


With effect 

from 


Name of the officer & present post held 

(Shri/Smt)) 
M .V.Savithri (2001) 
Managing Director,Karnataka Public Lands Corporation Limited 


01 - 01 - 2010 


2 . 


M . V . Veerabhadraiah ( 2002) - Retired 


01 -01 - 2011 


01 - 01 -2011 


N . Prakash (2002 ), 
Commissioner for Labour 


4 


. 


01 - 01 - 2011 


R. R .Jannu ( 2002 ), 
Managing Director, Karnataka Silk Industries Corporation 
Meer Anees Ahmed (2002), 
Chief Executive Officer, Karnataka State Wakf Board 


01 - 01 -2011 


01 - 01 - 2011 


V . Srirama Reddy ( 2002), 
Managing Director, Karnataka Small Scale Industries Development corporation 
M . V. Vedamurthy ( 2002 )-Retired 


01 - 01 - 2011 


01 - 01- 2011 


V .Shankar (2002) 
Deputy Commissioner , Bangalore Rural District 


FOTE37 ODZIE , TOUJOJ , Iger 2 , 2008 


ಭಾಗ ೨ 


Name of the officer & present post held 

(Shri/Smt)) 


With effect 

from 


9 


01-01 - 2011 


S.N .Nagaraju (2002) 
Deputy Commissioner , Raichur District 
V .Yashavanth (2002 ) 
Special Commissioner, Bruhat Bangalore Mahanagara Palike (BBMP ) 


10 


l v voch 


01-01-2011 


11 


01 -01 - 2011 


B . F .Patil (2002 ) 
Member, Karnataka Appellate Tribunal 


01-01- 2012 


H .S .Ashokananda (2003) 
Director, Advocacy , Karnataka HIV /AIDS Program , University of Manitoba 


13 


01 -01- 2012 


F . R . Jamdar (2003) 
Deputy Commissioner , Yadgir District 


01-01 - 2013 


K . R .Sundar (2004 ) 
Commissioner for Public Instructions , Dharwad 


01 -01- 2013 


Dr. Ramegowda (2004 ) 
Director, Pre -University Education & Executive Director, 
Karnataka Examination Authority 


16 


01-01 - 2013 


17 . 


01-01 - 2013 


Panduranga Bommaiah Naik ( 2004 ) 
Deputy Commissioner , Haveri District 
Shivayogi C . Kalasad (2004 ) 
Special Officer, Land Acquisition , Upper Krishna Project (R & R ) 
S . A . Jeelani (2004 ) 
Chief Executive Officer , Zilla Panchayat, Yadgir 


18 


01 -01- 2013 


01 -01 -2013 


Hemaji Naik (2004) 
Additional Commissioner , Bruhat Bangalore Mahanagara Palike (BBMP ) 
N .M .Panali (2004 ) 
Managing Director,Karnataka Silk Marketing Board 


20 


01-01-2013 


By Order and in the name of the Governor of Karnataka , 

U .H .Narayanaswamy, 
P. R . 123 

Under Secretary to Government, 

DP & AR ( Services-l). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 10 SAS 2014 , Bangalore , Dated : 15 " February, 2014 . 
In Notification No: DPAR 285 SFP 2013, dated 12 -02 -2014 the order posting Shri. T. V .Manjunatha, IFS (TN :93 ), Conservator 
of Forests as Chief Executive Officer, Zilla Panchayat, Dharwad vide Notification No: DPAR 10 SAS 2014 , dated 06 -01-2014 was 
cancelled Consequently Shri. P .A .Meghannavar, IAS (KN :2005 ) is continued as Chief Executive Officer, Zilla Panchayat, Dharwad until 
further orders . 

The Notification No: DPAR 10 SAS 2014 , dated 06 -01-2014 posting Shri. P .A .Meghannavar, IAS (KN :2005 ), as Registrar, 
Karnataka State Law University , Hubli stands cancelled . 

By Order and in the name of the Governor of Karnataka , 

U .H .Narayanaswamy, 
P . R . 124 

Under Secretary to Government, 

DP & AR (Services -1). 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 

೬೭ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 900 ಸಅಸೇ 2013 , ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ, 2014 , 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಆರ್.ಶಿವಲಿಂಗಯ್ಯ , ಸರ್ಕಾರದ ಉಪ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ ಇವರಿಗೆ 
ದಿನಾಂಕ: 30 - 06 - 2011ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ (ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನದ 
ವಿನಿಯಮನ) ನಿಯಮಗಳು, 1978ರ ನಿಯಮ 2 (1)( ಎ) ಅನ್ವಯ , ಅಂದಿನ ವೇತನ ಶ್ರೇಣಿ ರೂ .20025 - 525 -22650 - 600 - 26250 - 675 - 28275 
ಮತ್ತು ದಿನಾಂಕ 01 - 04 - 2012ರ ಪರಿಷ್ಕೃತ ವೇತನ ಶ್ರೇಣಿ ರೂ .40040 -1050 - 45300 - 1200 - 52500 -1350 - 56550ರ ಸರ್ಕಾರದ ಉಪ ಕಾರ್ಯದರ್ಶಿ 
ವೃಂದಕ್ಕೆ ಬಡ್ತಿ ನೀಡಿ ಜೈಷ್ಣತೆಯಲ್ಲಿ ಇವರಿಗಿಂತ ಕಿರಿಯವರಾಗಿರುವ ಶ್ರೀ ಹೆಚ್. ಎಂ . ಮಲ್ಲಿಕಾರ್ಜುನಸ್ವಾಮಿ ಇವರಿಗಿಂತ ಮೇಲೆ ಇವರ ಜೇಷ್ಠತೆಯನ್ನು 
ನಿಗದಿಪಡಿಸಿ ಆದೇಶಿಸಿದೆ. 

* ಈ ಆದೇಶವನ್ನು ಕರ್ನಾಟಕ ಲೋಕಸೇವಾ ಆಯೋಗವು ಪತ್ರ ಸಂಖ್ಯೆ: ಪಿಎಸ್‌ಸಿ 187 ಸಿಎನ್‌ಎಸ್ 13, ದಿನಾಂಕ: 10 - 01- 2014 ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 125 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 03 ಸಮನ್ವಯ 2014 , ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ, 2014 , 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಕಲಂ 
22 (1) ಮತ್ತು 23 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಡಿ. ಕೆ.ಶಿವಕುಮಾರ್ , ಮಾನ್ಯ ಇಂಧನ ಸಚಿವರು ಇವರನ್ನು ಕರ್ನಾಟಕ ವಿದ್ಯುತ್ 
ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 126 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 147 ಸಮನ್ವಯ 2013 , ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2014. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 1030 ಎಸ್ಎಎಸ್ 2013, ದಿನಾಂಕ:21 - 12 - 2013ರನ್ವಯ 
ಶ್ರೀ ಎ . ಬಿ.ಇಬ್ರಾಹಿಂ, ಭಾ . ಆ. ಸೇ ., ಇವರನ್ನು ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ, ಮಂಗಳೂರು, ಇಲ್ಲಿಗೆ ವರ್ಗಾಯಿಸಿ ನೇಮಿಸಿರುವುದರಿಂದ ಮಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಈ ಸಂಸ್ಥೆಯ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 
ಕಲಂ 74 ( ಎ) ರನ್ವಯ ಶ್ರೀ ಎ. ಬಿ.ಇಬ್ರಾಹಿಂ , ಭಾ . ಆ. ಸೇ ., ಜಿಲ್ಲಾಧಿಕಾರಿ , ದಕ್ಷಿಣ ಕನ್ನಡ, ಮಂಗಳೂರು, ಇವರನ್ನು ಮಂಗಳೂರು ವಿದ್ಯುತ್ ಸರಬರಾಜು 
ಕಂಪನಿ ನಿಯಮಿತ, ಮಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ ಎನ್. ಪ್ರಕಾಶ್ ಭಾ . ಆ . ಸೇ ., ಇವರು ವರ್ಗಾವಣೆಗೊಂಡ 
ಸ್ಥಾನದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


P . R . 127 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 60 ಸಮನ್ವಯ 2014, ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ, 2014. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 04 ಎಸ್ಎಎಸ್ 2014 , ದಿನಾಂಕ:03 - 02 -2014ರನ್ವಯ ಶ್ರೀ ಪಿ .ರವಿ ಕುಮಾರ್, ಭಾ . ಆ. ಸೇ ., 
ಇವರು ದಿನಾಂಕ : 05 - 02 - 2014ರಂದು ಇಂಧನ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹುದ್ದೆಯ ಕಾರ್ಯಭಾರವನ್ನು 
ವಹಿಸಿಕೊಂಡಿರುತ್ತಾರೆ. ಅದರಂತೆ: 


೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೨ 


ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ . ರವಿ ಕುಮಾರ್, ಭಾ . ಆ. ಸೇ ., ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ( ಡಾ : ಅಮಿತಾ ಪ್ರಸಾದ್, 
ಭಾ . ಆ . ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 


ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ , ಹುಬ್ಬಳ್ಳಿ ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ.ರವಿ ಕುಮಾರ್ , ಭಾ . ಆ.ಸೇ ., ಸರ್ಕಾರದ ಅಪರ 

೦ಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 
ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ( ಡಾ : ಅಮಿತಾ ಪ್ರಸಾದ್, ಭಾ . ಆ . ಸೇ ., ಇವರ 
ಸ್ಥಾನದಲ್ಲಿ ) ನೇಮಕ ಮಾಡಲಾಗಿದೆ. 


ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 72 ( ಎ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ. ರವಿ ಕುಮಾರ್, ಭಾ . ಆ. ಸೇ ., ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ತಕಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಾಮುಂಡೇಶ್ವರಿ ವಿದ್ಯುತ್ 
ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ( ಡಾ : ಅಮಿತಾ ಪ್ರಸಾದ್, ಭಾ . ಆ. ಸೇ ., 
ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ 
ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 51 ( ಎ) ಮತ್ತು 52 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ. ರವಿ ಕುಮಾರ್ 
ಭಾ . ಆ . ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ 
ಅಧ್ಯಕ್ಷರನ್ನಾಗಿ ( ಡಾ : ಅಮಿತಾ ಪ್ರಸಾದ್, ಭಾ . ಆ. ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ. ರವಿ ಕುಮಾರ್, ಭಾ . ಆ . ಸೇ ., ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ 
ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಡಾ : ಅಮಿತಾ ಪ್ರಸಾದ್, ಭಾ . ಆ.ಸೇ ., ಇವರ ಸ್ಥಾನದಲ್ಲಿ ) ನೇಮಕ ಮಾಡಲಾಗಿದೆ. 

- ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 30 (1)( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ .ರವಿ ಕುಮಾರ್ , ಭಾ . ಆ. ಸೇ ., ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ , ಇಂಧನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಡಾ : ಅಮಿತಾ ಪ್ರಸಾದ್, ಭಾ . ಆ. ಸೇ ., ಇವರ ಸ್ಥಾನದಲ್ಲಿ) ನೇಮಕ ಮಾಡಲಾಗಿದೆ. 

ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ , ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 93 ( ಎ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ . ರವಿ ಕುಮಾರ್ , ಭಾ . ಆ. ಸೇ ., ಸರ್ಕಾರದ ಅಪರ ಮುಖ್ಯ 

ಶನ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪವರ್ ಕಂಪನಿ ಆಫ್ ಕರ್ನಾಟಕ 
ಲಿಮಿಟೆಡ್ , ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಡಾ : ಅಮಿತಾ ಪ್ರಸಾದ್, ಭಾ . ಆ. ಸೇ ., ಇವರ ಸ್ಥಾನದಲ್ಲಿ) ನೇಮಕ 
ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


P . R . 128 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 210 SPS 2012 , Bangalore , Dated : 18th November, 2013 . 


Sri.R .H .Naik, IPS (KN -2004 ),Waiting for posting is posted with immediate effect and until further orders as Superintendent of 
Police, Lokayukta in the existing vacancy . 

By Order and in the name of the Governor of Karnataka , 

J. D . Madhuchandra Tejaswi, 
P . R . 85 

Under Secretary to Government, 

DP & AR (Services - IV ). 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩, ೨೦೧೪ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 210 SPS 2012 , Bangalore , Dated : 28th October, 2013. 


Shri Abhishek Goyal, IPS (KN :2005), under orders of transfer as Superintendent of Police, Lokayukta vide notification 
No: DPAR 210 SPS 2012 , dated : 24 -09- 2013 is posted with immediate effect and until further orders as Superintendent of Police , 
Chikmagalur District , Chikmagalur vice Sri R .H .Naik , IPS transferred . 

The orders posting Shri Abhishek Goyal, IPS Superintendent of Police, Lolayukta vide notification No: DPAR 210 SPS 2012, 
dated : 24 -09- 2013 stands cancelled . 

By Order and in the name of the Governor of Karnataka, 

J. D . Madhuchandra Tejaswi, 
P . B . 86 

Under Secretary to Government, 

DP & AR ( Services -IV ). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 184 SPS 2013, Bangalore , Dated : 05th October, 2013. 


The services of Shri. Pawar Pravin Madhukar , IPS (KN :2003), Deputy Commissioner of Police , Traffic East Division , 
Bangalore City , Bangalore are placed at the disposal of Government of India for being appointed as Joint Director of Enforcement at 
Goa, Ministry of Finance , Department of Revenue, Government of India , New Delhi. 

Shri. Pawar Pravin Madhukar, IPS is relieved from the state Government with effect from 05 -10 -2013 (afternoon ) to take up 
the assignment at the Centre . 

This is issued in pursuance of the Order No.A -35011/2/ 2013-Ad.ED , dated 25 -9- 2013 of Government of India , Ministry of 
Finance, Department of Revenue , New Delhi. 

By Order and in the name of the Governor of Karnataka , 

J. D . Madhuchandra Tejaswi, 
P . R . 87 

Under Secretary to Government, 

DP & AR (Services-IV ). 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 289 ಪಿಪಿಇ 2013, ಬೆಂಗಳೂರು, ದಿನಾಂಕ 07 - 02 -2014 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ -ಸಹಾಯಕ ಸರ್ಕಾರಿ ವಕೀಲರುಗಳಿಗೆ ಹಿರಿಯ 
ಸಹಾಯಕ ಸರ್ಕಾರಿ ಅಭಿಯೋಜಕರು/ ಕಾನೂನು ಅಧಿಕಾರಿ (ಕಿರಿಯ) ಹುದ್ದೆಗೆ ರೂ . 28100 - 700 - 28800 - 800 - 33600 
1200 - 50100ರ (ಗ್ರೂಪ್- ಎ - ಕಿರಿಯ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, 
ಈ ಕೆಳಕಂಡ ತಃಖ್ಯ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕ್ರಮ 


ಅಧಿಕಾರಿಯ ಹೆಸರು, ಹುದ್ದೆ ಮತ್ತು 
ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 


ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 


ಸಂಖ್ಯೆ 


2 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ, 
ಬೆಂಗಳೂರು (ನಿಯೋಜನಾ ಹುದ್ದೆಗೆ) 


ಗಣಪತಿ , 
ಸಸಅ, ಪ್ರಧಾನ ಸಿಜೆ (ಕಿವಿ) ಮತ್ತು 
ಜೆಎಂಎಫ್ಸಿ ನ್ಯಾಯಾಲಯ , ದೇವನಹಳ್ಳಿ 
ಎಸ್. ಡಿ. ಕಮತೆ, 
ಸಸಅ, 2ನೇ ಹೆಚ್ಚುವರಿ ಸಿಜೆ ( ಕಿವಿ ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , ಬಳ್ಳಾರಿ 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ , 
ಬೆಂಗಳೂರು (ನಿಯೋಜನಾ ಹುದ್ದೆಗೆ) 


2 _ 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೨ 


ಕ್ರಮ 


ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 


ಸಂಖ್ಯೆ 


ಅಧಿಕಾರಿಯ ಹೆಸರು, ಹುದ್ದೆ ಮತ್ತು 
ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 

2 
ಬಿ.ಎಸ್. ವಾಣಿಶ್ರೀ , 
ಪ್ರಧಾನ ಸಿಜೆ (ಕಿವಿ) ಮತ್ತು 
ಜೆಎಂಎಫ್ಸಿ ನ್ಯಾಯಾಲಯ, ದೊಡ್ಡಬಳ್ಳಾಪುರ 
ಎಸ್. ಟಿ . ಸುಧಾ, 
ಸಸಅ, ಪ್ರಧಾನ ಸಿಜೆ ( ಕಿವಿ) ಮತ್ತು 
ಜೆಎಂಎಫ್ಸಿ ನ್ಯಾಯಾಲಯ , ಶ್ರೀರಂಗಪಟ್ಟಣ 
ರಸಾಲುಲ್ಲಾ @ ಹಾರುನಪಟೇಲ್ 
ಸಸಅ, ಸಿಜೆ (ಕಿವಿ) ಮತ್ತು 
ಜೆಎಂಎಫ್ಸಿ ನ್ಯಾಯಾಲಯ , ಬಸವಕಲ್ಯಾಣ 
ಎನ್.ಎಸ್. ಪೂಜಾರಿ 
2ನೇ ಹೆಚ್ಚುವರಿ ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , ಬಿಜಾಪುರ 
ಹೆಚ್.ಎಸ್. ರವೀಂದ್ರಪ್ಪ 
ಪ್ರಧಾನ ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , ಕನಕಪುರ 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ , 
ಬೆಂಗಳೂರು (ನಿಯೋಜನಾ ಹುದ್ದೆಗೆ) 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ , 
ಬೆಂಗಳೂರು (ನಿಯೋಜನಾ ಹುದ್ದೆಗೆ) 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ, 
ಬೆಂಗಳೂರು (ನಿಯೋಜನಾ ಹುದ್ದೆಗೆ) 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ, 
ಬೆಂಗಳೂರು (ನಿಯೋಜನಾ ಹುದ್ದೆಗೆ) 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ , 
ಬೆಂಗಳೂರು (ನಿಯೋಜನಾ ಹುದ್ದೆಗೆ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
( ಪೊಲೀಸ್ ಸೇವೆಗಳು - ಬಿ) 


PR. 112 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 385 ಪಿಪಿಇ 2013 ( ಭಾಗ), ಬೆಂಗಳೂರು, ದಿನಾಂಕ 06 - 02 - 2014 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ಯ ಅಂಕಣ ( 2) ರಲ್ಲಿ ನಮೂದಿಸಿರುವ ಸಹಾಯಕ ಸರ್ಕಾರಿ 
ಅಭಿಯೋಜಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ತಃಖ್ಯ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 


ಕ್ರಮ 


ಹೆಸರು, ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ಸಂಖ್ಯೆ 


ವರ್ಗಾಯಿಸಿರುವ ಸ್ಥಳ 


ಸ್ಥ 


ಸ್ಥ 


2 
ಶ್ರೀ ಎಂ . ಎಂ . ಸತ್ತಿಗೇರಿ, 
ಸಸಅ, ಜೆಎಂಎಫ್ಸಿ ನ್ಯಾಯಾಲಯ , 
ಬಾಲ್ಕಿ, ಬೀದರ್ ಜಿಲ್ಲೆ 
ಶ್ರೀ ಪಾಟೀಲ ಕೃಷ್ಣ ನಾರಾಯಣ, 
ಸಸಅ, ರಾಮದುರ್ಗ, ಬೆಳಗಾವಿ ಜಿಲ್ಲೆ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಜೆಎಂಎಫ್‌ಸಿ 2ನೇ 
ನ್ಯಾಯಾಲಯ , ಬಾಗಲಕೋಟೆ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, 2ನೇ ಜೆಎಂಎಫ್‌ಸಿ 
ನ್ಯಾಯಾಲಯ , ಹುಬ್ಬಳ್ಳಿ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಸಿಜೆ ( ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಚಿಕ್ಕಬಳ್ಳಾಪುರ 


ಶ್ರೀ ವಿ. ಶ್ರೀರಾಮ , 
ಸಸಅ, ಜೆಎಂಎಫ್ಸಿ ನ್ಯಾಯಾಲಯ , 
ಪಾವಗಡ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


೭೧ 


ಕ್ರಮ 


ಹೆಸರು, ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿರುವ ಸ್ಥಳ 


ಸಂಖ್ಯೆ 


- 


2 


ಶ್ರೀಮತಿ ಜಹೀದ ಬಾನು ಕೆ., 
ಸಸಅ, ಜೆಎಂಎಫ್ಸಿ ನ್ಯಾಯಾಲಯ , 
ಬಂಗಾರಪೇಟೆ, ಕೋಲಾರ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, 4ನೇ 
ಮೆಟ್ರೋಪಾಲಿಟನ್ ( ಸಂಚಾರಿ) 
ಸಿವಿಲ್ ನ್ಯಾಯಾಧೀಶರು ( ಕಿವಿ) 
ನ್ಯಾಯಾಲಯ , ಬೆಂಗಳೂರು ನಗರ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಪ್ರಧಾನ ಸಿಜೆ 
( ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಸಾಗರ 


ಶ್ರೀ ಬಿ.ಎಸ್ . ಜ್ಯೋತಿ, 
ಸಸಅ, ಜೆಎಂಎಫ್ಸಿ ನ್ಯಾಯಾಲಯ , 
ಕುಮಟಾ 


ಶ್ರೀ ಬಿ. ಈ . ಯೋಗೇಶ್ವರ, 
ಸಸಅ, ಜೆಎಂಎಫ್‌ಸಿ ನ್ಯಾಯಾಲಯ, 
ಪಿರಿಯಾಪಟ್ಟಣ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ ( ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , 
ಹೊಳೇನರಸೀಪುರ 


ಕು , ಮಮತಾಜ್ , 
ಸಸಅ, ಜೆಎಂಎಫ್‌ಸಿ ನ್ಯಾಯಾಲಯ , 
ಭಟ್ಕಳ, ಉತ್ತರ ಕನ್ನಡ 
ಶ್ರೀಮತಿ ಇಂದಿರಾ ನಾಯ್ಕ , 
ಸಸಅ, ಜೆಎಂಎಫ್ಸಿ ನ್ಯಾಯಾಲಯ , 
ಕುಂದಾಪುರ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಜೆಎಂಎಫ್‌ಸಿ 
ನ್ಯಾಯಾಲಯ , ಉಡುಪಿ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಭಟ್ಕಳ ( ಇವರನ್ನು ಕುಂದಾಪುರ 
ದಲ್ಲಿ ಹೆಚ್ಚುವರಿ 
ಪ್ರಭಾರದಲ್ಲಿಡಬಹುದು) 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್ಸಿ ನ್ಯಾಯಾಲಯ , 
ಮುಳಬಾಗಿಲು 


ಶ್ರೀ ಕೆ. ವಿ . ಮಧುಸೂಧನ ರಾಮ್ , 
ಸಸಅ, ಪ್ರಥಮ ದರ್ಜೆ ದಂಡಾಧಿಕಾರಿಗಳ ನ್ಯಾಯಾಲಯ , 
ಗುಡಿಬಂಡೆ , ಚಿಕ್ಕಬಳ್ಳಾಪುರ ಜಿಲ್ಲೆ 


- 10 


ಶ್ರೀ ಪ್ರಕಾಶ ಶೇಖರಪ್ಪ ಸುಂಕದ, 
ಸಸಅ, ಜೆಎಂಎಫ್‌ಸಿ ನ್ಯಾಯಾಲಯ, 
ಬೇಲೂರು 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, 3ನೇ ಹೆಚ್ಚುವರಿ 
ಸಿಜೆ ( ಹಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಹುಬ್ಬಳ್ಳಿ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , 
ಹೊಳಲ್ಕೆರೆ 


11 


ಶ್ರೀ ಬಿ . ಮಂಜುನಾಥ್, 
( ಸಸಅ , ಜೆಎಂಎಫ್ಸಿ ನ್ಯಾಯಾಲಯ, 
ಹಗರಿಬೊಮ್ಮನಹಳ್ಳಿ 


| ಶ್ರೀ ದೀಪಕ್ ಕೆ.ಸಿ., 
ಸಸಅ, ಜೆಎಂಎಫ್ಸಿ ನ್ಯಾಯಾಲಯ , 
ಹರಪ್ಪನಹಳ್ಳಿ , ದಾವಣಗೆರೆ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, 2ನೇ ಜೆಎಂಎಫ್‌ಸಿ 
ನ್ಯಾಯಾಲಯ , ಶಿವಮೊಗ್ಗ 


R .N .I. No. KARBIL /2001/47147 POSTAL REGN . No . RNP /KA /BGS/2202/2014 - 16 

Licensed to post without prepayment WPP No . 297 
೭೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩ , ೨೦೧೪ 


ಭಾಗ ೨ 


ಕ್ರಮ 


ಹೆಸರು, ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿರುವ ಸ್ಥಳ 


ಸಂಖ್ಯೆ 


- 


2 


ಶ್ರೀ ವಿಶ್ವನಾಥ್ ಉಭಾಳೆ, 
ಸಸಅ, ಜೆಎಂಎಫ್ಸಿ ನ್ಯಾಯಾಲಯ, 
ಗುಲ್ಬರ್ಗಾ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಸಿಜೆ ( ಕಿವಿ) ಮತ್ತು 
ಜೆಎಂಎಫ್ಸಿ ನ್ಯಾಯಾಲಯ , 
ಯಾದಗಿರಿ 


14 


ಶ್ರೀಮತಿ ಜ್ಯೋತಿ ಪ್ರಮೋದ್ ನಾಯಕ್, 
ಸಸಅ, ಸಿವಿಲ್ ಜಡ್ಸ್ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಕುಂದಾಪುರ 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, 3ನೇ ಹೆಚ್ಚುವರಿ 
ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಉಡುಪಿ 


ಮೇಲ್ಕಂಡ ಅಧಿಕಾರಿಗಳ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
PR. 113 

(ಪೊಲೀಸ್ ಸೇವೆಗಳು - ಬಿ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 | 


